ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುತೆ ರಹಿತ ಪ್ರಶ್ನೆ 
ದಿನಾಂಕ: 25-03-2021 ಪ್ರಶ್ನೆ ಸ೦ಖ್ಯೆ: 1803 (2093) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಬಸವರಾಜ ಪಾಟೀಲ್‌ ಇಟಿಗಿ (ಸ್ಥಳೀಯ ಸಂಸ್ಥೆಗಳ ಕ್ಲೇತ್ರ) 


ಉತ್ತರ ನೀಡಬೇಕಾದ ದಿನಾಂಕ: 25-03-2021 

ಉತ್ತರಿಸುವ ಸಚಿವರು: ಮಾನ್ಯ ಮುಖ್ಯಮಂತಿಗಳು 

ವಿಷಯ: ೫N.ಔ..C.15, 16, 17 ಮತ್ತು 18 ನಾಲೆಗಳಿಗೆ ನೀರು ಬಾರದಿರುವ ಕುರಿತು 
(ಅ) ಎನ್‌.ಆರ್‌.ಬಿ.ಸಿ., ನ 15, 16, 17 ಮತ್ತು 18ನೇ ಡಿಸ್ಪ್ಟುಬ್ಯೂಟಿರಲ್ಲಿ ಸುಮಾರು 20 ಸಾವಿರ 
ಹೆಕ್ಟೇರ್‌ ಪ್ರದೇಶಕ್ಕೆ ನಾಲೆಗಳ ಮುಖಾಂತರ ನೀರು ಬಾರದಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 
(ಆ) ಬಂದಿದ್ದಲ್ಲ, ಸರ್ಕಾರ ಕೈಗೊಂಡ ಕ್ರಮವೇನು; 


(ಇ) ಯಾವಾಗ ನಾಲೆಗಳ ಮುಖಾಂತರ ವೀರು ಹರಿಸಲು ಕ್ರಮ ಕೈಗೊಳ್ಳಲಾಗುವುದು? 


